ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1955 


3) ಉತ್ತರಿಸಬೇಕಾದ ದಿನಾಂಕ 
4 ಉತ್ತರಿಸಬೇಕಾದ ಸಚಿವರು 


2) ಸದಸ್ಯರ ಹೆಸರು 


: ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
: 16-03-2022 
: ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


— 


ಪ್ರಶ್ನೆ ಉತ್ತರ 
ಅ) | ಮೀನುಗಾರಿಕೆ ಇಲಾಖೆಯ ಕೇಂದ್ರ ಮೀನುಗಾರಿಕೆ ಇಲಾಖೆಯು ಈ ಕೆಳಕಂಡ ನಾಲ್ಕು ಕೇಂದ್ರ 
ಪ್ರಾಯೋಜಿತ ಕಾರ್ಯಕ್ರಮಗಳು ಪುರಸ್ಕೃತ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ. 


ಯಾವುವು; ಈ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸಲು ರೂಪಿಸಿರುವ 
ಮಾನದಂಡಗಳೇನು; 
(ಬಿವರ ನೀಡುವುದು) 


pa 


. ನೀಲಿಕ್ರಾಂತಿ / ಪ್ರಧಾನ ಮಂತಿ ಮತ್ಯ್ಯಸಂಪದ ಯೋಜನೆ - 
ಮೀನುಗಾರಿಕೆ ಸಮಗ್ರ ಅಭಿವೃದ್ಧಿ ಮತ್ತು ನಿರ್ವಹಣೆ. 

. ಮೀನುಗಾರರ ಕಲ್ಯಾಣ ಯೋಜನೆಗಳು '- ಕಡಲ 
ಮೀನುಗಾರರಿಗೆ ಉಳಿತಾಯ ಮತ್ತು ಪರಿಹಾರ ಯೋಜನೆ 
ಹಾಗೂ ಸಾಮೂಹಿಕ ವಿಮಾ ಯೋಜನೆ. 

3. ಮೀನುಗಾರಿಕೆ ಬಂದರುಗಳ ನಿರ್ಮಾಣ. 

4. ಮೀನುಗಾರಿಕೆ ಬಂದರುಗಳ ಹೂಳಿತ್ತುವಿಕೆ. 


ಸದರಿ ಯೋಜನೆಗಳು ಕೇಂದ್ರ ಪುರಸ್ಕೃತ ಯೋಜನೆಗಳಾ 
ಗಿರುವುದರಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು 
ಅಮುಸರಿಸಲಾಗುತ್ತಿದೆ. ಯೋಜನೆಗಳ ವಿವರಗಳನ್ನು 
ಅನುಬಂಧ:-1ರಲ್ಲಿ ನೀಡಲಾಗಿದೆ. 


ಅ |ಈ ಯೋಜನೆಗಳಿಗಾಗಿ ಕಳದ 3 


ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ದಿಂದ 


ಈ ಯೋಜನೆಗಳಿಗಾಗಿ ಕಳೆದ 3 ವರ್ಷಗಳಲ್ಲಿ ಕೇಂದ್ರ 
ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಾಗೂ ಖರ್ಚಾಗಿರುವ 


ಬಿಡುಗಡೆಯಾಗಿರುವ ಹಾಗೂ | ಅನುದಾನದ ವಿವರಗಳನ್ನು ಅನಮುಬಂಧ:-2ರಲ್ಲಿ 
ಖರ್ಚಾಗಿರುವ ಅನುಭಾನ ಎಷ್ಟು: | ನೀಡಲಾಗಿದೆ: 
(ವರ್ಷವಾರು ವಿವರ ನೀಡುವುದು) 

ಇ) | ದೇಶದ ಇತರ ರಾಜ್ಯಗಳಿಗೆ ಪ್ರಧಾನಮಂತಿ ಮತ್ಯಸಂಪದ ಯೋಜನೆಯಡಿ 3 


ಹೋಲಿಸಿದ್ದಲ್ಲಿ ಕೇಂದ್ರ ಸರ್ಕಾರ 
ದಿಂದ ರಾಜ್ಯದ ಮೀನುಗಾರಿಕೆ 
ಇಲಾಖೆಗೆ ಹಂಚಿಕೆಯಾಗುತ್ತಿರುವ 
ಅನುದಾನವು ಕನಿಷ್ಟ ಮಟ್ಟ 
ದಲ್ಲಿದ್ದು, ರಾಜ್ಯದಲ್ಲಿ ಮೀನುಗಾರಿಕೆ 
ಯನ್ನು ಮತ್ತಷ್ಟು ಬಲಪಡಿಸಲು 
ಕೇಂದ್ರ ಸರ್ಕಾರದಿಂದ ಹೆಚ್ಚಿನ 
ಅನುದಾನ ಪಡೆಯುವ ಸಂಬಂಧ 
ಸರ್ಕಾರವು ವಿಶೇಷ ಯೋಜನೆ 
ಗಳನ್ನು ರೂಪಿಸಲು 
ಉದ್ದೇಶಿಸಿದೆಯೇ? (ಉದ್ದೇಶಿಸಿದ್ಮಲ್ಲಿ, 
ಅವುಗಳ ವಿವರ ನೀಡುವುದು) 


ವರ್ಷಗಳ (2020-25) ಅವಧಿಗೆ ಕೇ೦ದ್ರ ಸರ್ಕಾರವು ರೂ. 279.00 
ಕೋಟಿಗಳ ಕೇಂದ್ರದ ಪಾಲು ವನಿಗದಿಪಡಿಸಿರುತ್ತದೆ. 2021-22ನೇ 
ಆರ್ಥಿಕ ವರ್ಷದಲ್ಲಿ ರೂ.70.00 ಕೋಟಿ ಅನುದಾನ ಹಂಚಿಕೆ 
ಮಾಡಲಾಗಿದೆ. .2021-22ನೇ ಸಾಲಿನಲ್ಲಿ PMM್ಬSY ಯೋಜನೆ 
ಯಡಿಯಲ್ಲಿ ಒಟ್ಟು ರೂ.375.67 ಕೋಟಿಗಳಿಗೆ ಕ್ರಿಯಾ 
ಯೋಜನೆ ಸಲ್ಲಿಸಿದೆ. ಈ ಪೈಕಿ ರೂ.230.34 ಕೋಟಿಗಳ 
ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ವಿವರವಾದ 
ಯೋಜನಾ ವರದಿಗಳನ್ನು ರಾಜ್ಯದಿಂದ ಸಲ್ಲಿಸಲಾಗಿದೆ. ಸದರಿ 
ಕ್ರಿಯಾ ಯೋಜನೆಯಡಿ ರೂ.230.09 ಕೋಟಿಗಳಿಗೆ ಕೇಂದ್ರ 
ಸರ್ಕಾರದ ಅನುಮೋದನೆ ದೊರೆತಿರುತ್ತದೆ. ಇದರಲ್ಲಿ ಕೇಂದ್ರದ 
ಪಾಲು ರೂ.70.05 ಕೋಟಿಗಳಾಗಿರುತ್ತವೆ. 


ಇರ 


ರಾಜ್ಯದ ಮೀನುಗಾರರು ಮತ್ತು ಮೀನುಗಾರಿಕೆ'ವಲಯವು 
ಹೆಚ್ಚಿನ ಪ್ರಯೋಜನವನ್ನು ಕೆಂದ್ರ ಸರ್ಕಾರದಿಂದ ಪಡೆಯಲು 
ಇಲಾಖೆಯು 2022-23ನೇ ಸಾಲಿನ PMಬsY ಯೋಜನೆಯಡಿ 
ಕೇಂದ್ರ ' ಸರ್ಕಾರಕೆ ರೂ.477.85 ಕೋಟಿಗಳಿಗೆ ಕ್ರಿಯಾ 
ಯೋಜನೆಯನ್ನು ಸಲ್ಲಿಸಿದೆ. 


ಇದಲ್ಲದೆ, ಮೀನುಗಾರಿಕೆ ಬಂದರುಗಳು, ಮೀನು ಇಳಿದಾಣ 
ಕೇಂದ್ರಗಳು ಮತ್ತು ಜಿಟ್ಟಿಗಳಂತಹ ದೊಡ್ಡ ಮೂಲ ಸೌಕರ್ಯ 
ಗಳ ಸೃಜನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನು 
ಸಲ್ಲಿಸಲಾಗಿದೆ ಮತ್ತು ಅನುಮೋದನೆ ಪಡೆಯಲಾಗಿದೆ. 


ಮುಂದುವರೆಸುತ್ತ ಗ್ರಾಮೀಣ ಮೂಲಸೌಕರ್ಯ 
ಅಭಿವೃದ್ಧಿ ನಿಧಿ - ನಬಾರ್ಡ್‌ ನೆರವಿನ ಅಡಿಯಲ್ಲಿ ಮೂಲ 
ಸೌಕರ್ಯ ಸೌಲಭ್ಯಗಳನ್ನು ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ. 
ಮೀನುಗಾರಿಕೆ ಬಂದರುಗಳ ಹೂಳೆತ್ತುವಿಕೆ ಮತ್ತು 
ಮೀನುಗಾರಿಕೆ ಬಂದರುಗಳಲ್ಲಿ ಇತರ ಆಧುನೀಕರಣ 
ಕಾರ್ಯಗಳ ಪ್ರಸ್ತಾಪವನ್ನು ಮೀನುಗಾರಿಕೆ ಮೂಲಸೌಕರ್ಯ 
"| ಅಭಿವೃದ್ಧಿ ನಿಧಿಯಡಿಯಲ್ಲಿ ಸಲ್ಲಿಸಲಾಗಿದೆ. ಮೀನುಗಾರಿಕೆ 
| ಬಂದರುಗಳು ಮತ್ತು ಇಳಿಯುವ ಕೇಂದ್ರಗಳ ಆಧುನೀಕರಣ 
ಕ್ಕಾಗಿ ಹಾಗೂ 5ಿಂd ಪಾರ್ಕ್‌ ಸ್ಥಾಪನೆಗಾಗಿ ಪ್ರಸ್ತಾವನೆಗಳನ್ನು 
ಆರ್‌.ಕೆ.ವಿ.ವೈ.ಗೆ ಸಲ್ಲಿಸಲಾಗಿದೆ ಹಾಗೂ ಕೇಂದ್ರ ಸರ್ಕಾರದಿಂದ 
ಅನುಮೋದನೆ ನಿರೀಕ್ಲಸಲಾಗಿದೆ. 


ಆದರಿಂದ, ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳ 
ಅಡಿಯಲ್ಲಿ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಮೀನುಗಾರಿಕೆ 
ವಲಯವು ಗಮನಾರ್ಹವಾಗಿ ಅಭಿವೃದ್ದಿ ಹೊಂದಲು ರಾಜ್ಯವು 
ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ ಮತ್ತು ಭವಿಷ್ಯದಲ್ಲಿ 
.| ರಾಜ್ಯಕ್ಕೆ ಕೇಂದ್ರದ ನೆರವಿನ ದೊಡ್ಡ ಪಾಲು ಪಡೆದುಕೊಳ್ಳಲು 
ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇದಲ್ಲದೆ, ಇತರ 
ರಾಜ್ಯಗಳೊಂದಿಗೆ ಹೋಲಿಸಿದರೆ ಇಲಾಖೆಯು ಪಡೆಯುವ 
ಕೇಂದ್ರದ ಆರ್ಥಿಕ ನೆರವಿನಲ್ಲಿ ರಾಜ್ಯವು ಹಿಂದುಳಿದಿಲ್ಲ 
ಐಂಬುದನ್ನು ಉಲ್ಲೇಖಿಸಬಹುದು. 


ಸಂಖ್ಯ: ಪಸಂಮೀ ಇ-7 ಮೀಇಣಯೋ 202 


; f pr 
ಹ s8b) 
ಮೀನುಗಾರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಹೆಚ್‌.ಎಂ, ರಮೇಶ್‌ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ 
 ಪುಶ್ಲೆಸಂಖ್ಯHನಿಕ 
ಅಸುಬಂಧ-1 


ಮೀನುಗಾರಿಕೆ ಇಲಾಬೆಯು ಅನುಷ್ಠಾನಗೊಳಿಸುತ್ತಿರುವ ಕೇಂದ್ರ ಪುರಸ್ಕೃತ ಯೋಜನೆಗಳ ಸಂಕ್ಕಿಪ್ಪ 


1. 


ಬಿವರ 
ನೀಲಿ ಕಾಂತಿ! ಪ್ರಧಾನ ಮಂತಿ, ಮತ್ತಸಂಪದ ಯೋಜಸೆ: ಮೀನುಗಾರಿಕೆ ಸಮಗ್ರ 
ಅಬಿವೃದ್ದಿ ಮತ್ತು ನಿರ್ವಹಣೆ ಯೋಜನೆಯಡಿ ಒಳನಾಡು ಮೀನುಗಾರಿಕೆ, ಮೂಲಭೂತ ಸೌಲಭ್ಯ 
ಮತ್ತು ಹಿಡುವಳಿ ನಂತರದ ಕಾರ್ಯಾಚರಣೆಗಳ ಅಭಿವೃದ್ಧಿ ಮೀನುಗಾರರ ಕಲ್ಯಾಣಕ್ಕಾಗಿ 
ರಾಷ್ಟ್ರೀಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ . ಕಲ್ಪಿಸಲಾಗಿರುತ್ತದೆ. ಸದರಿ 
ಯೋಜನೆಯಡಿ ಮೀನು ಉತ್ಪಾದನೆ ಮತ್ತು ಉತ್ಸಾದಕತೆಯನ್ನು ಹೆಚ್ಚಿಸಲು, ಮೀನು ಮಾರಾಟ 
ಸೌಕರ್ಯಗಳನ್ನು ಒದಗಿಸಲು ಫಲಾನುಭವಿ ಆಧಾರಿತ ವಿವಿಧ ಘಟಕಗಳಿಗೆ ಸಾಮಾನ್ಯ ವರ್ಗದವರಿಗೆ 
ಶೇ.40 ರಷ್ಟು ಹಾಗೂ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಮಹಿಳಾ ವರ್ಗದೆವರಿಗೆ ಶೇ.60 ರಷ್ಟು 
ಸಹಾಯಧನ ಒದಗಿಸಲಾಗುತ್ತಿದೆ. , 


ಮೀಸುಗಾರಿಕೆ ಬಂದರುಗಳ ಹೂಳೆತ್ತುವಿಕೆ (ಣೇಂದ್ರ ಪುರಸ್ಕೃತ ಯೋಜನೆ) 
ಮೀನುಗಾರಿಕೆ ಬಂದರುಗಳು ಮತ್ತು ಇಳಿದಾಣಗಳಲ್ಲಿ ಮೀಸುಗಾರಿಕೆ ದೋಣಿಗಳ ಸುಗಮ ಸಂಚಾರಕ್ಕೆ 
ಅನುಕೂಲವಾಗಲು ಹೂಳೆತ್ತಲು ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಸರ್ಕಾರವು ಪುತಿಶತ 50 ರಷ್ಟನ್ನು 
ಯೋಜನಾ ವೆಚ್ಚವನ್ನು ಮತ್ತು ರಾಜ್ಯ ಸರ್ಕಾರವು ಪ್ರತಿಶತ 50 ರಷ್ಟನ್ನು ಯೋಜನಾ ವೆಚ್ಚವನ್ನು 
ಭರಿಸುತ್ತದೆ. ಕೇಂದ್ರ ಸರ್ಕಾರದಿಂದ ಮಂಜೂರಾದ ಕಾಮಗಾರಿಗಳಿಗೆ ಅನುದಾನ ಒದಗಿಸಲಾಗುವುದು. 
ಮೀನುಗಾರಿಕೆ ಬಂದರುಗಳ ನಿರ್ಮಾಣ(ಣೇಂದ್ರ ಪುರಸ್ಕೃತ ಯೋಜನೆ) 

ಮಂಜೂರಾದ ಮಿೀಮುಗಾರಿಕೆ ಬಂದರುಗಳ ಕಾಮಗಾರಿ ಮುಂದುವರಿಕೆಗೆ ಹಾಗೂ ಹೊಸ ಯೋಜನೆಗಳ 
ಕೈೆಗೊಳಲು ಅವಕಾಶ ಮಾಡಲಾಗಿದೆ. ಪರಿಷ್ಕತ ಮಾರ್ಗಸೂಚಿಗಳ ಪ್ರಕಾರ ಕೇಂದ್ರ ಸರ್ಕಾರವು 
ಪ್ರತಿಶತ 50 ರಷ್ಟು ಮತ್ತು ರಾಜ್ಯ ಸರ್ಕಾರವು ಪ್ರತಿಶತ 50 ರಷ್ಟನ್ನು ಭರಿಸುತ್ತದೆ. ಈಗಾಗಲೇ 
ಮಂಜೂರಾದ ಯೋಜನೆಗಳು 7525 ಅನುಪಾತದಲ್ಲಿಯೇ ಮುಂದುವರೆಯುತ್ತದೆ. 


. ಮೀನುಗಾರರ ಕಲ್ಯಾಣ ಯೋಜನೆಗಳು(ಕೇಂದ್ರ ಪುರಸ್ಕೃತ ಯೋಜನೆ) 


ಅ. ಕಡಲ ಮೀನುಗಾರರಿಗೆ ಉಳಿತಾಯ ಮತ್ತು ಪರಿಹಾರ ಯೋಜನೆ 
ಉಳಿತಾಯ ಹಾಗೂ ಪರಿಹಾರ ಯೋಜನೆಯಡಿ ಕರಾವಳಿ ಮೀನುಗಾರರಿಂದ ರೂ.1500/- ಗಳನ್ನು 
ಮೀಸುಗಾರಿಕೆ ಅವಧಿಯಲ್ಲಿ ವಸೂಲಿ ಮಾಡಿ ಈ ಮೊತ್ತಕ್ಕೆ ಕೇಂದ್ರ ಸರ್ಕಾರ ಠೂ.1500/- ಮತ್ತು 
ರಾಜ್ಯ ಸರ್ಕಾರ ರೂ.1500/- ಸೇರಿಸಿ ಹೀಗೆ ಒಟ್ಟು ರೂ.4500/- ಗಳನ್ನು 'ಬೀೀನುಗಾರಿಕೆ ಇಲ್ಲದ 03 
ತಿಂಗಳುಗಳಲ್ಲಿ ಪ್ರತಿ ತಿಂಗಳಿಗೆ ರೂ.1500/- ರಂತೆ ಪ್ರತಿ ಮೀನುಗಾರರಿಗೆ ನೀಡಲಾಗುವುದು. 


ಆ) ಸಾಮೂಹಿಕ ವಿಮಾ ಯೋಜನೆ: 
ರಾಜ್ಯದ ಮೀನುಗಾರರಿಗೆ ಗುಂಪು ವಿಮಾ ಸೌಲಭ್ಯ ಒದಗಿಸಲು ರಾಜ್ಯದ ವಿಮಾ ಕಂತನ್ನು 
ಪಾವತಿಸಲು ಅನುದಾನ ಒದಗಿಸಲಾಗಿದೆ. ಈ ಯೋಜನೆಯಡಿ ವಿಮಾ ಸೌಲಭ್ಯವನ್ನು 
ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ನೈಸರ್ಗಿಕ ವಿಕೋಪಗಳಿಂದ ಮರಣ ಹೊಂದಿದ 
ಮೀನುಗಾರರ ಅವಲಂಬಿತರಿಗೆ ಹಾಗೂ ಶಾಶ್ವತ ಅಂಗವಿಕಲರಾದ ಮೀನುಗಾರರಿಗೆ ರೂ.500,000/- 
ಗಳ ಪರಿಹಾರ ಮತ್ತು ಭಾಗಶಃ ಅಂಗವಿಕಲರಾದವರಿಗೆ ರೂ.100000/-ಗಳ ಪರಿಹಾರ 
ನೀಡಲಾಗುವುದು. 


ಮಾಸ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಹೆಚ್‌.ಎಂ. ರಮೇಶ ಗೌಡ 


~ (ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ 
| ಪುಶ್ಲೆ ಸಂಖ್ಯೆ 1955 ಈ 
ಅನುಬಂಧ.-2 
ಕಳೆದ 3 ಐರ್ಷಗಳಲ್ಲಿ ಕೇಂದ್ರ ಪುರಸ್ಮತ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಾಗೂ ಖರ್ಟಾಗಿರುವ ಅನುದಾನದ ವಿವರ 
| ಅರ್ಥಿಕ ಪ್ರ ಧೂಲ್ಗಾಗವು 201815 _ . 2015-20 } 2020-27 
ತನು Es ಒಟ್ಟು ಹಗ ನಂದ್ರ ಒಟ್ಟು ನೆಚ್ಚಿ ರ Jo a ಬಿಡೆಗಡೆ[ಸರತ್ರಡ We 
| ಪಾಲು ಬಿಡುಗಡೆ ಪಾಲು - ಪಾಲು 
eS LL UU ; — i 
ನೀಲಿ ಕ್ರಾಂತಿ/ PMIMSY | : Tf 
i ಮೀನುಗಾರಿಕೆಯ ಸಮಗ್ರ ಅಭಿವೃದ್ಧಿ 962.43 630.23 939.45 1520.1 898.53 1519.88 4700.85 2820.51 4462.72 
ಮತ್ತು ನಿರ್ವಜಣಿ . . 
ನಾನಕರ ಷ್ಠ 
| 2 [oineuiin 924.46 46223 | 86668 0.00 0.00 0.00 350 | 71675 | 143342 
mare —— —— ~~ 
3 [ನಿರ್ಮಾಣ 7074.92 7073.92 7074.92 4431.26 3700 4431.26 2500.00 , 1073.20 2499.65 
ಮೀನುಗಾರಿಕೆ ಬಂಡೆರುಗಳ | 9೦ N 000 ೦0 
4" [ಹೊಳಿತ್ತುವಕಿ - 0.00 - 0.00 0.00 - 0.00 0.00 .00 0.00 


